ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಕಂದಾಯ ಜಾಗದ ನಿವೇಶನಗಳ ನೋಂದಣಿಯನ್ನು ನಿಲ್ಲಿಸಿರುವ ಕುರಿತು 
ಶ್ರೀಹೆಚ್‌.ಎಂ.ರಮೇಶ್‌ಗೌಡ(ವಿಧಾನಸಭೆಯಿಂದಚುನಾಯಿತರಾದವರು) - 


634 (817) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರವು ಏಕಾಏಕಿ ಕಂದಾಯ ಜಾಗದ ನಿವೇಶನಗಳ ನೋಂದಣಿಯನ್ನು ನಿಲ್ಲಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಹಾಗಿದ್ದಲ್ಲಿ, ಇದರಿಂದ ಸಾಮಾನ್ಯ ಬಡಕುಟುಂಬದ ಜನರಿಗೆ 
ತೊಂದರೆಯಾಗುತ್ತಿರುವ ಸಿದು ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಆ) ಸಾಮಾನ್ಯ ಬಡಕುಟುಂಬದ ಜನರು ಒಪ್ಪಂದ ಕರಾರು ಮಾಡಿಕೊಂಡಿದ್ದು, ಇವರಿಗೆ ನೋಂದಣಿಯು 
ಇಲ್ಲದೇ ಮತ್ತು ಮಾಲೀಕರಿಂದ ಒಪ್ಪಂದ ಕರಾರು ಮಾಡಿಕೊಂಡಿರುವ ಹಣವು ಇಲ್ಲದೆ ನಷ್ಟ 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಹಾಗಿದ್ದಲ್ಲಿ, ಕೆಲವು ದಿನಗಳ ಗಡವುಗಳನ್ನು ನೋಂದಣಿ ಮಾಡಿಸಿಕೊಳ್ಳುವಂತೆ ಸರ್ಕಾರವು 
ಶ್ರಮಗಳೇನಾದರೂ ಕೈಗೊಂಡಿದೆಯೇ ; ಅದರಂತೆ, ನಿವೇಶನ ಒಪ್ಪಂದ ಕರಾರು ಹಣವನ್ನು ಒಪ್ಪಂದ 
ಮಾಡಿಕೊಂಡ ಜನ ಸಾಮಾನ್ಯರಿಗೆ ದೊರಕಿಸಿಕೊಡುವಂತೆ ಸರ್ಕಾರವು ಮಾಲೀಕರಿಗೆ ಸೂಚನೆ 
ನೀಡಿದೆಯೇ ; ನೀಡಿದ್ದಲ್ಲಿ, ಕಾಲಮಿತಿ ಎಷ್ಟು ; 


(ಈ) ಮುಂಬರುವ ದಿನಗಳಲ್ಲಿ ಈ ರೀತಿ ತೊಂದರೆಗಳಾಗದಂತೆ ಸರ್ಕಾರವು ಕೈಗೊಂಡಿರುವ 
ಕಾರ್ಯಯೋಜನೆಗಳೇನು? (ಪೂರ್ಣ ವಿವರ ನೀಡುವುದು) 


